ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 09ನೇ ಮಾರ್ಜ್‌, 2020 


ಸಿದ್ದ ಉಡುಪು ತಯಾರಿಸುವ ಕಾರಾನೆಗಳು 
ಶ್ರೀ ರಫುನಾಥ್‌ರಾವ್‌ಮಲ್ಮಾಪೂರೆ (ವಿಧಾನಸಭೆಯಿಂದಚುನಾಯಿತರಾದವರು) 
465 (519) ಮಾನ್ಯ ಕಾರ್ಮಿಕ ಮತ್ತು ಸಕ್ಕರೆ ಸಜಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿರುವ ಸಿದ್ದ ಉಡುಪು ತಯಾರಿಸುವ ಕಾರ್ಬ್ಯಾನೆಗಳೆಷ್ಟು; ಹಾಗೂ ಪ್ರತಿ ಕಾರ್ಬಾನೆಗಳಲ್ಲಿ 
ಕೆಲಸ ಮಾಡುತ್ತಿರುವ ನೌಕರರ ಸಂಖ್ಯೆಯೆಷ್ಟು ; (ಕಾರಾನೆವಾರು ಪುರುಷ ಹಾಗೂ ಮಹಿಳಾವಾರು 
ಮಾಹಿತಿ ಒದಗಿಸುವುದು) 


(ಆ) ಈ ಕಾರಾನೆಗಳು ಯಾವ ನಿಯಮದಡಿ ಕಾರ್ಯ ನಿರ್ವಹಿಸುತ್ತಿವೆ; ಮಹಿಳಾ ನೌಕರರಿಗೆ ಈ 
ಕಾರಾನೆಗಳು ನೀಡಲಿರುವ ಸವಲತ್ತುಗಳನ್ನು ಪ್ರಾಮಾಣಿಕವಾಗಿ ಅನುಸರಿಸುತ್ತಿದೆಯೇ ; ಇಲ್ಲವಾದಲ್ಲಿ 
ಕಾರಣಗಳೇನು; 


(ಇ) ಸಿದ್ದ ಉಡುಪು ತಯಾರಿಕಾ ಕಾರಾನೆಯಲ್ಲಿ ಕನಿಷ್ಠ ವೇತನದಡಿಯಲ್ಲಿ ಸಂಬಳ ಹಾಗೂ ಇತರೆ 
ಭತ್ಯೆಗಳನ್ನು ನೀಡಲಾಗುತ್ತಿದೆಯೇ ; ನೀಡದಿರುವ ಕಾರ್ಯಾನೆಗಳ ಬಗ್ಗೆ ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು? (ಪೂರ್ಣ ಮಾಹಿತಿ ನೀಡುವುದು) 


